ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ : 1116 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


: 13.03.2020 
; ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) 
; ಮಾನ್ಯ ಪ್ರವಾಸೋದ್ಯಮ ಮತ್ತು ಕನುಡ 


ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ 
ಮತ್ತು, ಕ್ರೀಡಾ ಸಚಿವರು 


ಸಸಂ ಪ್ರಶ್ನೆ ಉತ್ತರ 

ಅ | ರಾಜ್ಯದಲ್ಲಿರುವ ಕ್ರೀಡಾ ವಸತಿ ಶಾಲೆಗಳ ರಾಜ್ಯದಲ್ಲಿ ಒಟ್ಟು 34 ಕ್ರೀಡಾ ವಸತಿ 
ಸಂಖ್ಯೆ ಎಷ್ಟು; ಶಾಲೆ/ನಿಲಯಗಳಿವೆ. 

ಸದರಿ ವಸತಿ ಶಾಲೆಗಳಿಗೆ ಮಂಜೂರಾಗಿರುವ | ಯುವ ಸಬಲೀಕರಣ ಮತ್ತು ಕೀಡಾ ಇಲಾಖೆಯ ಕ್ರೀಡಾ 
ಬೋಧಕ, ತರಬೇತುದಾರರು ಹಾಗೂ | ವಸತಿ ಶಾಲೆ/ನಿಲಯಗಳಿಗೆ ಕೆಳಕಾಣಿಸಿದ ಹುದೆಗಳು 
ಬೋಧಕೇತರರ ಹುದ್ದೆಗಳ ಸಂಖ್ಯೆ ಎಷ್ಟು | ಮಂಜೂರಾಗಿದ್ದು, ವರ್ಗಾವಾರು ವಿವರ ಇಂತಿದೆ, 
(ವರ್ಗಾವಾರು ವಿವರ ನೀಡುವುದು) ಪ್ರ ಹುದ್ದೆಯ ಪದನಾಮ ಮಂಜೂರಾ 

ಸ ದ ಹುದ್ದೆಗಳ 
ಸಂಖ್ಯೆ 
1 ಮುಖ್ಯೋಪಾಧ್ಯಾಯರು 02 
2 | ಪದವೀಧರ ಸಹಾಯಕ ಶಿಕ್ಷಕರು 07 
3 | ಸಹಾಯಕ ಶಿಕ್ಷಕರು ಕೌಶಲ್ಯ) 01 
4 | ಅಧೀಕ್ಷಕರು 06 
5 | ತರಬೇತುದಾರರು 13 
ವಾ 333 ತಾಲೆಗಳಲ್ಲಿ ಗುತ್ತಿಗೆ ಆದಾರದ | ಸದರಿ ಕ್ರೀಡಾ ವಸತಿ ಶಾಲೆ/ನಿಲಯಗಳಲ್ಲಿ ಗುತ್ತಿಗೆ 
ಮೇಲೆ ಕಾರ್ಯನಿರ್ವಹಿಸುತಿರುವ | ಆಧಾರದ ಮೇಲೆ 55 ತರಬೇತುದಾರರು 
ತರಬೇತುದಾರರ ಸಂಖ್ಯೆ ಎಷ್ಟು; ಕಾರ್ಯನಿರ್ವಹಿಸುತಿದ್ದಾರೆ. 

ಈ ತರಚೇತುದಾರರಿಗೆ ನೀಡಲಾಗುತ್ತಿರುವ ಮಾಸಿಕ | ಕ್ರೀಡಾ ವಸತಿ ಶಾಲೆ/ನಿಲಯಗಳಲ್ಲಿ ಗುತ್ತಿಗೆ ಆಧಾರದ 
ಗೌರವಧನವೆಷ್ಟು; ಯಾವ ಸಮಯದಿಂದ | ಮೇಲೆ ಕಾರ್ಯನಿರ್ವಹಿಸುತ್ತಿರುವ ತರಬೇತುದಾರರಿಗೆ 
ಕಾರ್ಯ ನಿರ್ವಹಿಸುತಿದ್ನಾರೆ; ನೀಡಲಾಗುತ್ತಿರುವ ಮಾಸಿಕ ವೇತನದ ವಿವರ ಇಂತಿದೆ, 

ಪ್ರಸ ಹುದ್ದೆ ಕರ್ತವ್ಯ ಮಾಸಿಕ ವೇತನ 
ನಿರ್ವಹಿಸುತ್ತಿರುವವ (ರೂ) 

ರಸಂಖ್ಯೆ' 
1 ತರಬೇತುದಾರರು 33 39,960 
2 | 8ರಿಯ 22 26,000 
ತರಬೇತುದಾರರು 

ಗುತ್ತಿಗೆ ಆಧಾರದಲ್ಲಿ ಕಾರ್ಯ ನಿರ್ವಹಿಸುತಿರುವ 

ತರಬೇತುದಾರರು ಅಕ್ಸ್ಕೋಬರ್‌-2019 ರಿಂದ 

ಕಾರ್ಯನಿರ್ವಹಿಸುತ್ತಿದ್ದಾರೆ. 

ಉ | ಸದರಿಯವರನ್ನು ಸಕ್ರಮಗೊಳಿಸಲು ಸರ್ಕಾರ | ಶ್ರೀಮತಿ ಉಮಾದೇವಿ ಪ್ರಕರಣದಲ್ಲಿ, ಮಾನ್ಯ ಸರ್ವೋಜ್ಞ 
ಕೈಗೊಂಡಿರುವ ಕ್ರಮಗಳೇಮಸ; ನ್ಯಾಯಾಲಯವು ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ 

ಸದರಿ ತರಬೇತುದಾರರ ಸೇವಾ ಸಕಮಾತಿಗೆ 
ಅವಕಾಶವಿರುವುದಿಲ್ಲ. 

ಊ | ಯಾವ ಕಾಲಮಿತಿಯಲ್ಲಿ ಅನ್ನಯಿಸುವುದಿಲ್ಲ. 
ಸಕ್ರುಮಗೊಳಿಸಲಾಗುವುದು? 


ವೈಎಸ್‌ ಡಿ-/ಇಬಿ'ಬಿ/40/2020 


ಜೆ 


ಪಿ.ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


